ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಬರ್ ೪ , ೨೦೧೪ ( ಭಾದ್ರಪದ ೧೩ , ಶಕ ವರ್ಷ ೧೯೩೬) | 
Bangalore , Thursday, September 4 , 2014 ( Bhadrapada 13, Shaka Varsha 1936 ) 


ಸಂಚಿಕೆ ೩೬ 
Issue 36 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 96 ಪೊಸಿಷ 2014, ಬೆಂಗಳೂರು, ದಿನಾಂಕ : 09ನೇ ಜೂನ್, 2014, 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಪೊಲೀಸ್ ಇನ್ಸ್‌ಪೆಕ್ಸ್‌ ( ಸಿವಿಲ್) ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
32ರಡಿಯಲ್ಲಿ ವೇತನ ಶ್ರೇಣಿ ರೂ . 28100 - 50100ರ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು 

ಡಿವೈಎಸ್ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳ 
ಸಂಖ್ಯೆ ಶ್ರೀಯುತರುಗಳು: 

ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಗಪ್ಪ . ವೈ . ಹುಣಸಿಕಟ್ಟೆ 

ಬೆಸ್ಕಾಂ, ಗುಲ್ಬರ್ಗಾ 
ಬೈರಪ್ಪ.ಆರ್.ಎನ್. 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಜಿ . ಸಿ. ಮಂಜುನಾಥ 

ಸಿಐಡಿ, ಬೆಂಗಳೂರು 
ರವಿನಾರಾಯಣ ನಾಯಕ್ 

ಸಿಐಡಿ, ಬೆಂಗಳೂರು 
ದಶರಥಮೂರ್ತಿ ಎಂ . ವಿ. 

ಸಿಐಡಿ, ಬೆಂಗಳೂರು 
ಭಾಸ್ಕರ್‌ ರೈ .ಎನ್. ಜಿ. 

ಡಿಸಿಆರ್‌ಬಿ, ಮಂಗಳೂರು 
ಪಡೋಲಕರ ಸದಾಶಿವ ಶಿವರಾಮ 

ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ವೇಣುಗೋಪಾಲ ಹೆಗಡೆ 

ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 
ನರಸಿಂಹರೆಡ್ಡಿ ಆರ್‌. 

ಸಿಐಡಿ, ಬೆಂಗಳೂರು 
ಜನಾರ್ಧನ ಸಿ.ಎನ್ 

ಸಿಐಡಿ, ಬೆಂಗಳೂರು 
ಬೆಂತೂರು ರಾಮಣ್ಣ ಸೋಮಪ್ಪ 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಚಂದ್ರಶೇಖರ್‌. ಆರ್‌. ನೀಲಗಾರ್ 

ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು 
ವೆಂಕಟಶೆಟ್ಟಿ 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಸುಬ್ಬರಾವ್ ಎಂ . ಜಿ. 

ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ವೆಂಕಟೇಶ್ ಹೆಚ್ . ಎಸ್ 

ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು 
ವೀರಭದ್ರಯ್ಯ . ಇ.ಎಸ್ 

ಸಿಐಡಿ, ಬೆಂಗಳೂರು 
ಸಿದ್ದಣ್ಣ. ಡಿ. ಬಿರಾದಾರ 

ಡಿ. ಸಿ. ಆರ್. ಇ .ಬಾಗಲಕೋಟೆ 
18. ಹರಿ, ಎಂ . ಡಿ 

ಸಿಐಡಿ, ಬೆಂಗಳೂರು 
( ೨೪೫ ) 


ಕ್ರಮ 


26. 


28. 


30. 


೨೪ . ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೪, ೨೦೧೪ 

ಭಾಗ ೨ 
ಅಧಿಕಾರಿಯ ಹೆಸರು 

ಡಿವೈಎಸ್ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳ 
ಶ್ರೀಯುತರುಗಳು: 

ನಿಯುಕ್ತಿಗೊಳಿಸಿದ ಹುದ್ದೆ 
ಪುರುಷೋತ್ತಮ ಪಿ. ಎ 

ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 
ಹೊನವಾಡಕರ್‌ ಸಿ . ಆರ್ . 

ಡಿ . ಸಿ. ಆರ್‌. ಬಿ .ಗುಲ್ಬರ್ಗ 
ಶೋಭಾ ಎಸ್ ಕಟಾವಕರ್ 

ಸಿಐಡಿ, ಬೆಂಗಳೂರು 
ರಾಮಾಂಜನೇಯ ರೆಡ್ಡಿ ಹೆಚ್ . 

ಸಿಐಡಿ, ಬೆಂಗಳೂರು 
ಧರ್ಮಪ್ಪ ಎನ್.ಎಮ್ 

ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಚಂದ್ರಶೇಖರ ಎನ್ .ಎಸ್ 

ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು 
ಭಾಸ್ಕರ್‌ ವಕ್ಕಲಿಗ. ಬಿ 

ಐಜಿಪಿ ಕಛೇರಿ, ಕೇಂದ್ರ ವಲಯ, ಬೆಂಗಳೂರು 
ಪುರುಷೋತ್ತಮ ಎಂ .ಎಲ್. 

ಸಿಐಡಿ, ಬೆಂಗಳೂರು 
27. ಲೋಕೇಶ್‌ಕುಮಾರ್‌ ಆರ್‌. ಸಿ 

ಸಿಐಡಿ, ಬೆಂಗಳೂರು 
ದಿನೇಶ್ ಕುಮಾರ್ ಬಿ . ಪಿ 

ನಕ್ಸಲ್ ನಿಗ್ರಹ ಪಡೆ, ಉಡುಪಿ 
29 . ಪ್ರವೀಣ ಹೆಚ್ . ನಾಯಕ್ 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಜಯಕುಮಾರ್‌ ಸಿ. ಟಿ. 

ಸಿಐಡಿ, ಬೆಂಗಳೂರು 
31 . ಉಮೇಶ್. ಬಿ.ಕೆ . 

ಸಿಐಡಿ, ಬೆಂಗಳೂರು 
32 . ಕೃಷ್ಣಮೂರ್ತಿ ಜಿ . 

ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 
33. ತಮ್ಮಯ್ಯ ಎಂ . ಕೆ 

ನಗರ ವಿಶೇಷ ಶಾಖೆ, ಬೆಂಗಳೂರು ನಗರ 
34 . ವಿಶ್ವನಾಥ್ ಕೆ. ಬಿ 

ಸಿಐಡಿ, ಬೆಂಗಳೂರು 
35 . ಕಲ್ಯಾಣಕುಮಾರ್ ಎಂ . 

ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
36. ಪ್ರೇಮಸಾಯಿ ಗುಡ್ಡಪ್ಪ ರೈ 

ಎಸ್. ಟಿ .ಎಫ್, ಬೆಂಗಳೂರು 
37. | ಸುರೇಶ್ ಟಿ. ವಿ. 

ಸಿಐಡಿ, ಬೆಂಗಳೂರು 
ಚಂದ್ರಶೇಖರ ಎಸ್. ಟಿ. 

ಸಿಐಡಿ, ಬೆಂಗಳೂರು 
ಮೊಹಮ್ಮದ್ ಸಜಾದಖಾನ್ 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
40. ವೆಂಕಟೇಶ್ ಪ್ರಸನ್ನ ಹೆಚ್ . 

ಐಜಿಪಿರವರ ಕಛೇರಿ, ಪಶ್ಚಿಮ ವಲಯ, ಮಂಗಳೂರು. 
41. | ನಾಯಕ ಗೋಪಾಲಕೃಷ್ಣ. ಟಿ . 

ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು , ಪೂರ್ಣ ಪ್ರಮಾಣದ ಮುಂಬಡ್ತಿಯಾಗಿರುವುದಿಲ್ಲ. 

ಮೇಲ್ಕಂಡ ಸ್ವತಂತ್ರ ಪ್ರಭಾರ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 6773 - 6779 /2010ರಲ್ಲಿ ನೀಡುವ 
ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
PR, 292 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 12 ಪೊಸಿಪ 2014, ಬೆಂಗಳೂರು, ದಿನಾಂಕ: 10ನೇ ಜೂನ್, 2014, 
2014ರ ಲೋಕಸಭಾ ಚುನಾವಣೆಯ ಮಾರ್ಗಸೂಚಿಯನ್ವಯ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಾಜ್ಯ ಪೊಲೀಸ್ ಇಲಾಖೆಯ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ( ನಾನ್ ಐಪಿಎಸ್ )ರವರುಗಳನ್ನು ವರ್ಗಾಯಿಸಲಾಗಿತ್ತು . ಪ್ರಸ್ತುತ ನೀತಿ ಸಂಹಿತೆ 
ಪೂರ್ಣಗೊಂಡಿರುವುದರಿಂದ ಈ ಕೆಳಕಂಡ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್ ) (ನಾನ್ ಐಪಿಎಸ್) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರು ಚುನಾವಣಾ ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸ್ಥಳಗಳಿಗೆ ಮರಳಿ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರುಗಳು: 

( ಚುನಾವಣಾ ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆ) 
ಬಿ. ವೈ . ಬೆಳ್ಳುಬ್ಬಿ, 

ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
ಪೊಲೀಸ್ ಅಧೀಕ್ಷಕರು, ಆಂತರಿಕ ಭದ್ರತಾ ವಿಭಾಗ , ಬೆಳಗಾವಿ . ಬಿಜಾಪುರ - ಶ್ರೀ ಕೆ. ಜಿ.ದೇವರಾಜ್‌ರವರ 

ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 


ಭಾಗ ೨ 


೨೪೭ 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೪, ೨೦೧೪ 
| ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು : 

( ಚುನಾವಣಾ ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆ) 
ಕೆ. ಜಿ. ದೇವರಾಜ್, 

ಪೊಲೀಸ್ ಅಧೀಕ್ಷಕರು, ಆಂತರಿಕ ಭದ್ರತಾ ವಿಭಾಗ, 
ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಿಜಾಪುರ ಬೆಳಗಾವಿ - ಶ್ರೀ ಬಿ. ವೈ . ಬೆಳ್ಳುಬ್ಬಿ,ರವರ ವರ್ಗಾವಣೆಯಿಂದ 

ತೆರವಾದ ಸ್ಥಳಕ್ಕೆ 
ಎಂ . ಎಂ . ಮಹದೇವಯ್ಯ 

ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಅಪರಾಧ ಮತ್ತು 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸಿಆರ್‌ಇ , ಮೈಸೂರು. ಸಂಚಾರ , ಮೈಸೂರು ನಗರ- ಶ್ರೀಮತಿ ಕಲಾ 

ಕೃಷ್ಣಸ್ವಾಮಿರವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
ಶ್ರೀಮತಿ ಕಲಾ ಕೃಷ್ಣಸ್ವಾಮಿ , 

ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಡಿಸಿಆ‌ಇ, 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ಅಪರಾಧ ಮತ್ತು ಮೈಸೂರು ಶ್ರೀ ಎಂ . ಎಂ .ಮಹದೇವಯ್ಯರವರ 
ಸಂಚಾರ , ಮೈಸೂರು ನಗರ 

ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ) . 


PR , 293 


ಕ್ರಮ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 114 ಫೆಸಿಪ 2014 , ಬೆಂಗಳೂರು, ದಿನಾಂಕ: 10ನೇ ಜೂನ್, 2014 , 
2014ರ ಲೋಕಸಭಾ ಚುನಾವಣೆಯ ಮಾರ್ಗಸೂಚಿಯನ್ವಯ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಾಜ್ಯ ಪೊಲೀಸ್ ಇಲಾಖೆಯ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ರವರುಗಳನ್ನು ವರ್ಗಾಯಿಸಲಾಗಿತ್ತು. ಪ್ರಸ್ತುತ ನೀತಿ ಸಂಹಿತೆ ಪೂರ್ಣಗೊಂಡಿರುವುದರಿಂದ ಈ ಕೆಳಕಂಡ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ರವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರು ಚುನಾವಣಾ 
ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸ್ಥಳಗಳಿಗೆ ಮರಳಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ( ಚುನಾವಣಾ 
ಸಂಖ್ಯೆ 

ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆ) 
ಶ್ರೀಯುತರುಗಳು: 
ಬಿ .ಶಿವಣ್ಣ, ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಡೆಪ್ಯೂಟಿ ಕಮೀಷನರ್ ಆಫ್ ಪೋಲೀಸ್, ಸಿಎಆರ್‌, ಮೈಸೂರು ನಗರ 
ಸಿಎಎಆರ್ , ಮಂಗಳೂರು ನಗರ . 
ಎಂ .ಎನ್.ಜೋಗಳೇಕರ್, 

ಡೆಪ್ಯೂಟಿ ಕಮೀಷನರ್ ಆಫ್ ಪೋಲೀಸ್, ಹುಬ್ಬಳ್ಳಿ - ಧಾರವಾಡ ನಗರ . 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, 
ಮೈಸೂರು ನಗರ 
ಶ್ರೀ ಆರ್.ಎ . ಪಾರಶೆಟ್ಟಿ, 

ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಮಂಗಳೂರು 
ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, 
ಡಿಎಆರ್, ಬೆಳಗಾವಿ 
ಆರ್. ಜಿ . ಅಂಗಡಿ, 

ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್ , ಡಿಎಆರ್ , ಬೆಳಗಾವಿ. 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ಸಿಎಆರ್, 
ಹುಬ್ಬಳ್ಳಿ - ಧಾರವಾಡ ನಗರ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ) . 


PR 294 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 30 ಪೊಸಿಪ 2014 , ಬೆಂಗಳೂರು, ದಿನಾಂಕ: 05ನೇ ಜೂನ್, 2014, 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ರವರುಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳ 32ರಡಿಯಲ್ಲಿ ವೇತನ ಶ್ರೇಣಿ ರೂ . 36300 -53850ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್ ) ( ನಾನ್ ಐಪಿಎಸ್) ಹುದ್ದೆಯ 


R .N .I. No . KARBIL /2001/47147 POSTAL REGN. No. RNP/KA/BGS/ 2202 / 2014 -16 

Licensed to postwithout prepayment WPP No . 297 
೨೪೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೪, ೨೦೧೪ 


ಭಾಗ ೨ 


ಸಂಖ್ಯೆ 


ಸ್ವತಂತ್ರ ಪ್ರಭಾರದಲ್ಲಿರಿಸಿ , ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು : 
ಆರ್‌.ಮಲ್ಲೇಶ್, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ ನೆಲಮಂಗಲ 

ಲೋಕಾಯುಕ್ತ, ಬೆಂಗಳೂರು 
ಉಪವಿಭಾಗ , ಬೆಂಗಳೂರು ಜಿಲ್ಲೆ. 
ಹೆಚ್ .ವೀರಭದ್ರೇಗೌಡ, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಂತರಿಕ 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಿಐಡಿ, ಬೆಂಗಳೂರು ಭದ್ರತಾ ವಿಭಾಗ, ಬೆಂಗಳೂರು 
ಸದಾನಂದ ವರ್ಣೀಕರ್, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ 
ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಿರ್ಸಿ ಉಪವಿಭಾಗ, ಲೋಕಾಯುಕ್ತ, ಬೆಂಗಳೂರು 
ಉತ್ತರ ಕನ್ನಡ ಜಿಲ್ಲೆ 
ಎಂ . ಜಿ. ಸುಬ್ರಹ್ಮಣ್ಯ , 

ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಕರ್ನಾಟಕ 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಿಸಿಬಿ, ಬೆಂಗಳೂರು ಲೋಕಾಯುಕ್ತ, ಬೆಂಗಳೂರು 
ಶಂಕರೇಗೌಡ, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಚೆಸ್ಕಾಂ, 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕೆಪಿಎ , ಮೈಸೂರು. ಮೈಸೂರು 

ಅಧಿಸೂಚನೆ ಭಾಗ - 2 


ಸಂಖ್ಯೆ 


ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಪೊಲೀಸ್ ಅಧೀಕ್ಷಕರುಗಳಿಗೆ ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು: 
ಹೆಚ್ . ಆರ್. ಧರಣೇಂದ್ರ, 

ಪೊಲೀಸ್ ಅಧೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸ್ಥಳ ನಿರೀಕ್ಷಣೆಯಲ್ಲಿ) ದಳ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಹೆಚ್.ಎಲ್.ರವಿಕುಮಾರ್‌, 

ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್, ಕೇಂದ್ರ ಸ್ಥಾನ, 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸ್ಥಳ ನಿರೀಕ್ಷಣೆಯಲ್ಲಿ) 

ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
3. | ಮೋಹನ್‌ದಾಸ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಗುಪ್ತವಾರ್ತೆ , 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸ್ಥಳ ನಿರೀಕ್ಷಣೆಯಲ್ಲಿ) 

ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 

ಅಧಿಸೂಚನೆ ಭಾಗ - 3 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ( ನಾನ್ ಐಪಿಎಸ್) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ , ಸಾರ್ವಜನಿಕ ಹಿತದೃಷ್ಟಿಯಿಂದ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ವರ್ಗಾಯಿಸಿ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು : 
1. | ಎನ್. ನರಸಿಂಹಯ್ಯ , 

ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ವಿಧಾನಸೌಧ ಭದ್ರತೆ, 
ಪೋಲೀಸ್ ಅಧೀಕ್ಷಕರು , ಆಂತರಿಕ ಭದ್ರತಾ ವಿಭಾಗ, 

ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಬೆಂಗಳೂರು. 
ಡಿ .ದೇವರಾಜ್ , 

ಪೋಲೀಸ್ ಅಧೀಕ್ಷಕರು, ಬಿ . ಎಂ . ಟಿ .ಎಫ್, ಬೆಂಗಳೂರು 
ಪೊಲೀಸ್ ಅಧೀಕ್ಷಕರು, ಡಿ.ಸಿ. ಆರ್.ಇ, ಗುಲ್ಬರ್ಗಾ 

ಶ್ರೀ ಮಲ್ಲಿಕಾರ್ಜುನಸ್ವಾಮಿ , 

ಪೊಲೀಸ್ ಅಧೀಕ್ಷಕರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಮಲ್ಲಿಕಾರ್ಜುನಸ್ವಾಮಿ , 

ಪೊಲೀಸ್ ಅಧೀಕ್ಷಕರು, ಮುಖ್ಯ ಜಾಗೃತಾಧಿಕಾರಿ , ಕೆ. ಪಿ . ಸಿ.ಎಲ್, 
ಪೊಲೀಸ್ ಅಧೀಕ್ಷಕರು, ಬಿ . ಎಂ . ಟಿ .ಎಫ್ , ಬೆಂಗಳೂರು. ( Karnataka Power Corporation Limited) ಬೆಂಗಳೂರು 


ಕ್ರಮ 


ಸಂಖ್ಯೆ 


2 


3, 


PR 295 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 
ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


